N 


ಕರ್ನಾಟಿಕ ವಿಧಾನ ಪರಿಷತ್ತು 


ವಲಯ ಕೃಷಿ ಸಂಶೋಧನಾ 
ಕೇಂದ್ರವು ಯಾವಾಗ ಅಸ್ತಿತೃಕ್ಕೆ 
ಬಂದಿದೆ; ಅದರ ಅಧೀನದ 
ಭೂಮಿಯ ವಿಸೀರ್ಣ ಎಷ್ಟು; 
' ಬೀಜೋತ್ಪಾದನಾ ಕೇಂದ್ರ ಮತ್ತು 
ಕೃಷಿ ಸಂಶೋಧನಾ ಕೆಂದ್ರದ 
ಉದ್ದೇಶಕ್ಕಾಗಿ 

ಬಳಸಲಾಗುತ್ತಿರುವ ಭೂವಿಶಿಯ 
ವಿಸೀರ್ಣವೆಷ್ಟು: ಖಾಲಿಯಿರುವ 
ಭೂಮಿಯ ಮವಿಸೀರ್ಣವೆಷ್ಟು; 


ಇತ್ತೀಚಿನ ವರ್ಷಗಳಲ್ಲಿ 
ಕೇಂದ್ರದಿಂದ : ಕೈಗೊಂಡ 
ಪ್ರಮುಖ ಸಂಶೋಧನಾ 


ಚಟುವಟಿಕೆಗಳು ಯಾವುವು; 


P ಸದಸ್ಯರ ಹೆಸರು ಶೀ ಳೆ. ಪ್ರತಾಪಚಂದ್ರ ಶೆಟ್ಟಿ 
ಯ ಸನ ಷಾ ಗತ) NE 
N ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ: :' 153 (1132) 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಕೃಷಿ ಸಚಿವರು 
ಉತ್ತಕಿಸಚೇಕಾಡ-ದಿನಾಅಕೆ 12-03-2024 
ಪ್ರ. 
(fe ಪ್ರಶ್ನೆ ಉತ್ತರ 
ಅ) | ಉಡುಪಿ ಜಿಲ್ಲೆಯ ಬ್ರಹ್ಮಾವರ | ಉಡುಪಿ ಜಿಲ್ಲೆಯ ಬ್ರಹ್ಮಾವರ ವಲಯ' ಕೃಷಿ ಸಂಶೋಧನಾ 


ಕೇಂದ್ರವು 1982ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. 
ವಲಯ ಫೈಷಿ ಸಂಶೋಧನಾ ಕೇಂದ್ರ, 
ಅಧೀನದಲ್ಲಿರುವ ಭೂಮಿಯ ವಿಸ್ತೀರ್ಣ: 139.29 ಹೆಕ್ಟೇರ್‌. 
ಬೀಜೋತ್ಪಾದನಾ ಕೇಂದ್ರದ. ಉದ್ದೇಶಕ್ಕಾಗಿ ಬಳಸಲಾಗುತ್ತಿರುವ 


ಭೂಮಿಯ ವಿಸ್ತೀರ್ಣ: 1773 ಹೆಕ್ಟೇರ್‌, ಕೃಷಿ ಸಂಶೋಧನಾ 


ಬ್ರಹ್ಮಾವರದ 


ಕೆಂದ್ರದ  ಉಡ್ದೇಶಕ್ಕಾಗಿ ಬಳಸಲಾಗುತ್ತಿರುವ ಭೂಮಿಯ 
ವಿಸ್ತೀರ್ಣ: 10717 ಹೆಕ್ಟೇರ್‌; ಖಾಲಿಯಿರುವ ಭೂಮಿಯ 


ವಿಸೀರ್ಣ: 46 ಹೆಕ್ಟೇರ್‌. 


ಪ್ರಸ್ತುತ ವಲಯ ಕೃಷಿ ಮತ್ತು ತೋಟಗಾರಿಕಾ 
ಸಂಶೋಧನಾ ಕೇಂದ, ಬ್ರಹ್ಮಾವರದಲ್ಲಿ ತಳಿ ಮತ್ತು 
ಅನುವಂಶೀಯತೆ "ವಿಭಾಗ -23,  ಬೇಸಾಯಶಾಸ್ತ್ಯ, - 10, 


ಸಸ್ಯರೋಗಶಾಸ್ತ್ರ - 3 ಮಣ್ಣು ವಿಜ್ಞಾನ "ಮತ್ತು ಕೃಷಿ 
ರಸಾಯನಶಾಸ್ತ್ರ, -'5, ತೋಟಗಾರಿಕೆ - 9, ಕೃಷಿ ವಿಸ್ತರಣೆ - 4 ಕೃಷಿ 
ಇಂಜಿನಿಯರಿಂಗ್‌ ವಿಭಾಗ - 20 ಮತ್ತು ಒಳನಾಡು ಮೀನುಗಾರಿಕೆ 
ವಿಭಾಗಗಳಲ್ಲಿ 3, ಹೀಗೆ ಒಟ್ಟು'75 ಸಂಶೋಧನಾ ಪ್ರಯೋಗಗಳು 
ಭತ್ತ, ಬೇಸಿಗೆಯ ಬೆಳೆಗಳಾದ ನೆಲಗಡಲೆ, ಉದ್ದು, ಅಲಸಂದೆ, 
ಹೀರೆಕಾಯಿ, ಸೌತೆಕಾಯಿ, ಬದನೆಕಾಯಿ, ಬೆಂಡೆ, ಮತ್ತು 


ತೋಟಿಗಾರಿಕೆ ಬೆಳೆಗಳಾದ ಗೇರುಹಣ್ಣು; ಅಡಿಕೆ ತೆಂಗು, ಬಾಳೆ, 


ಎಸ್ಸಾ 


ಮಲ್ಲಿಗೆ ಚಳಗಳಲ್ಲಿ ನೈಸರ್ಗಿಕ ಕೃಷಿ ಯೋಜನೆಯ 
ಪ್ರಯೋಗಗಳೂ ಸೇರಿದಂತೆ ಸಂಶೋಧನೆಗಳು ನಡೆಯುತಿಖ್ಟು 


|ಭತ್ರದ ತಳಿ ಕುರಿತಂತೆ ಎರಡು ಮತ್ತು ಭತ್ತಥಲ್ಲಿ] 


| Area used for Seed Farm and Agricultural Research is 


ಪೋಷಕಾಂಶಗಳ ಬಳಕೆ ಕುರಿತಾಗಿ ಒಂದು ಕೇತ್ರ ಪ್ರಯೋಗಗಳು 
ಚಾಲ್ತಿಯಲ್ಲಿರುತ್ತದೆ. ಕಳೆದ ಐದು ವರ್ಷಗಳಲ್ಲಿ 9 
ತಂತ್ರಜ್ಞಾನಗಳನ್ನು ವಿಶ್ವವಿದ್ಯಾಲಯದ ಅಧಿಕ ಇಳುವರಿಗಾಗಿ 
ಸುಧಾರಿತ ಬೇಸಾಯ ಪದ್ಮತಿಗಳ ಪ್ರಕಟಣೆಗಾಗಿ ಮತ್ತು ಎರಡು 


ಭತ್ತದ ತಳಿಗಳನ್ನು ಕರಾವಳಿ ವಲಯಕ್ಕಾಗಿ ಕೇಂದ್ರದಿಂದ | 


ಬಿಡಗಡೆ ಮಾಡಲಾಗಿರುತ್ತದೆ. 


The Brahmavara Zonal Agricultural and Horticultural 


Research Center in Udupi District was established in 
the Year 1982; 

Total area allotted to ZAHRS, Brahmavar is 139.29 
hect; 


17.73 hect and 107.17 hect. respectively; area left 


without cultivation is 4.6 hect. 


Currently, 75 experiments covering. 23 
experiments from Genetics and Plant Breeding, 10 
experiments from Agronomy, 3 from Plant Pathology , 
5 from Soil Science and Agricultural Chemistry, 9 
from Horticulture, 4 from Agricultural Extension; 20 
from Agricultural Engineering and 3 from Inland 
Fisheries are being conducted at ZAHRS, Brahmavar 
involving Paddy, Summer crop like, Groundnut, 
Blackgram, ’ Cowpea, ‘ Ridge Guard, Cucumber, 
Brinjal, Okra and Plantation crops like, Cashewnut, 
Arecanut, Banana and Jasmine, apart from Natural 
Agricultural Farming system programme. In 
addition, two Farm Trials on Paddy varieties and one 


Farm Tria on Paddy Nutritional Evaluation is in 


progress. "“ During “the past five years, “nine 


ಜ್ಸು 


i technologies were included to the Package of 
Practices (POP) and two paddy varieties were released 


for the Coastal zone. 


Aes 


ಬಹ್ಮಾವರ ವಲಯ 


ಬ್ರಹ್ಮಾವರ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಜಮೀನಿನ 


ಆ) ಕೃಷಿ 
ಸಂಶೋಧನಾ ಕೇಂದ್ರದ | ಗಡಿಯನ್ನು ಗುರುತಿಸಿ, ಹೇರೂರು ಗ್ರಾಮದ ಸರ್ನೆ ನಂ. 106 ರಲ್ಲಿ 
ಜಮೀನಿನ ಗಡಿಯನ್ನು | ಮತ್ತು ವಾರಂಬಳ್ಳಿ ಗ್ರಾಮದ ಸರ್ಮೆ ನಂ. 42 ರಲ್ಲಿ ಭಾಗಶ: 
ಗುರುತಿಸಲಾಗಿದೆಯೆಣ ಬೇಲಿಯನ್ನು ನಿರ್ಮಿಸಿದ್ದ, ಉಳಿದ ವಿಸ್ಲೀರ್ಣಕೆ ಅನುದಾನ 
ಬೇಲಿಯನ್ನು ಹಾಕಲಾಗಿದೆಯೇೇ | ಪಡೆದು ಮುಂದಿನ ದಿನಗಳಲ್ಲಿ ಬೇಲಿಯನ್ನು 
ಒತ್ತುವರಿಯಾದ ಭೂಮಿಯ | ನಿರ್ನಿಸಲಾಗುವುದು. 
ವಿಸ್ಲೀರ್ಣವೆಷ್ಟು; ಗಡಿ ಗುರುತಿಸಿ | ಸದರಿ ಕೇಂದ್ರದ ಭೂಮಿಯು ಒತ್ತುವರಿಯಾಗಿರುವುದಿಲ್ಲ. 
'ಬೇಲಿಯನ್ನು ನಿರ್ಮಿಸದೇ 
ಇರುವುದರಿಂದ ಸಂಶೋಧನಾ Brahmavara Zonal Agricultural and Horticultural 
ಈ - ೩ Research Center’s border has been marked, the fence 

"ಂದ್ರದ ಭೂಮಿಯ was built in the survey n0.106 of Herooru and survey 
ಒತ್ತುವರಿಯಾಗುತ್ತಿರುವುದು no. ‘42 of varambally village which is the boundary of 
ಸರ್ಕಾರದ ಗಮನಕ್ಕೆ, | te center. For remaining land the fence will be built 
ಬಂದಿದೆಯೆಣ in the next few days with budget allocation. 

This center is not encroached. 

ಇ) | ಬಹ್ಮಾವರದ ವಲಯ ಕೃಷಿ; ಬ್ರಹ್ಮಾವರದ ವಲಯ ಕೃಷಿ ಸಂಶೋಧನಾ ಕೇಂದ್ರದ 
ಸಂಶೋಧನಾ ಕೇಂದ್ರದ | ಅಧೀನದಲ್ಲಿರುವ ವಿದ್ಯುತ ಮೋಟಾರ್‌ಗಳ ಸಂಖ್ಯೆ: 10; 
ಅಧೀನದಲ್ಲಿರುವ ವಿದ್ಯುತ್‌ | ಕಳೆದ ಮೂರು ವರ್ಷಗಳಲ್ಲಿ ಇವುಗಳ ನಿರ್ವಹಣಾ ವೆಚ್ಚದ 
ಮೋಟಾರ್‌ಗಳ ಸಂಖ್ಯೆ ಎಷ್ಟು;  ಸ್ಥಾವರವಾರು, ವರ್ಷವಾರು ಮಾಹಿತಿ ಈ ಕೆಳಕಂಡಂತಿದೆ. 
ಕಳದ ಮೂರು ವರ್ಷಗಳಲ್ಲಿ ಷ್ಟ ನೀರಾವರಿ ಪಂಪ್‌ ಸೆಟ್‌ಗಳ ಸ್ಥಾವರಗಳ ನಿರ್ವಹೆಣಾ ವಿವರ 
ಇವುಗಳ ನಿರ್ವಹಣಾ ಸ್ಮಾವರ 1201819 1201920 [2020-21 
ವೆಚ್ಮವೆಷ್ಟು? (ಸ್ಥಾವರವಾರು, CH-193 | 18960001 17,310.00 0 
' CH-38922 6,536.00 IX 38,000.00 0 
ವರ್ಷವಾರು" ಮಾಹಿತಿಯನ್ನು CH-47907 | 10,872.00 9 0] 
ನೀಡುವುದು) CH-267 | 1102400 900.00 0 

BVR-782 2,300.00 0 0 
SLK-14- 11,300.00 3,110.00 0 
338 k 
HB 24691 _ 0 1,504.00 3,878.00 |: 
SLK-15- 0 0 6,450.00 
21338. - : 
- “J CH-227- 0 0 0 
ಮೊತ್ತ | 60,992.00 60,824.00 | 10,328.00 


| ಸ್ಥಾವರ | 2018-19 2019-20 2020-21 


CH-T62 | 3103700 7750700 | 5260500] 
ಮೊತ್ತ 91,031.00 |. 77,507.00 | 62,699.00 


Number of Electric Motors owned by Brahmavara Zone 


Agricultural-Research Center is 10; 


The following are the year wise operating cost‘of plant of 


the last three years. 
Details of management of Electrical Motor Pumps for 


agricultural use 


Plant 2018-19 2019-20 2020-21 
CH-193 18,960.00 17,310.00 0 
CH-38922 6,536.00 38,000.00 0 
CH-47907 10,872.00 0 0 
CH-267 11,024.00 900.00 0 
BVR-782 2,300.00 0 0 
SLK-14-338 11,300.00 ‘3,110.00 0 
HB 24691 RR, 1,504.00 3,878.00 
SLK-15-338 0 0 6,450.00 
CH-227 0 0 0 

 Total| 60,992.00 60,824.00 T 10,328.00 


Details of management of Electrical Motor Pumps for 


drinking purpose 


Plant 2018-19 2019-20 2020-21 
CH-162 91,031.00 77,507.00 {| 62,699.00 
Total 91,031.00 | 77,507.00 | 62,699.00 


ಸ೦ಖ್ಯೆ: AGRI-AUS/4/2021 


A 
ಕೃಷಿ ಸಚಿವರು 


